ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಮಕ್ಕಳ ಮುಂದಿನ ವ್ಯಾಸಂಗದ ಬಗ್ಗೆ 


ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರು) - 


857 (847) ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಅನೇಕ ವಲಸೆ ಕಾರ್ಮಿಕ ಪೋಷಕರು ತಮ್ಮ ಊರುಗಳಿಗೆ ಮರಳಿದ್ದು ಅವರ ಮಕ್ಕಳು ಮುಂದಿನ 
ತರಗತಿಗೆ ಪ್ರವೇಶ ಪಡೆಯುವುದು ಕಷ್ಟಕರವಾಗಿದ್ದ ಈ ಬಗ್ಗೆ ಸರ್ಕಾರದ ಮುಂದಿರುವ 
ಕಾರ್ಯಕ್ರಮಗಳೇನು; 


(ಆ) ಸರ್ಕಾರವು 'ವಿದ್ಯಾಗಮ' ಯೋಜನೆಯಡಿ ವಿದ್ಯಾರ್ಥಿಗಳ ಮನೆಗಳಿಗೆ ಭೇಟಿ ನೀಡಿ ತರಗತಿ 
ನಡೆಸುವಂತೆ ಶಿಕ್ಷಕರ ಮೇಲೆ ಒತ್ತಡ ಹೇರುವ ಮೂಲಕ ಅವರ ಜೀವನವನ್ನು ಅಪಾಯಕ್ಕೆ ಒಡ್ಡುತ್ತಿರುವ 
ಬಗ್ಗೆ ಸರ್ಕಾರದ ನಿಲುವೇನು; 


(ಇ) ಮಧ್ಯಾಹ್ನದ ಬಿಸಿಯೂಟಿ ಕಾರ್ಯಕ್ರಮ ಮಕ್ಕಳನ್ನ ಶಾಲೆಯತ್ತ ಕರೆತರಲು ಪ್ರಮುಖ ಕೊಂಡಿಯಾಗಿ 
ಅದು ಪೋಷಕರ ಮೇಲಿನ ಹೊರೆಯನ್ನು ಕಡಿಮೆ ಮಾಡುತಿತ್ತಾದರೂ ಈಗ ಶಾಲೆಗಳು ಮುಚ್ಚಿರುವ 
ಕಾರಣದಿಂದಾಗಿ ಅನೇಕ ಮಕ್ಕಳು ಇಂದು ಗ್ರಾಮೀಣ ಭಾಗದಲ್ಲಿ ಬಾಲ ಕಾರ್ಮಿಕರಾಗಿ 
ದುಡಿಯುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ, ಯಾವ ಕ್ರಮ ಕೈಗೊಳ್ಳಲಾಗಿದೆ; 


(ಈ) ರಾಜ್ಯದ 80 ಲಕ್ಷ ವಿದ್ಯಾರ್ಥಿಗಳ ಪೈಕಿ ಶೇ. 62% ಮಕ್ಕಳಿಗೆ ಮಾತ್ರ ಸ್ಮಾರ್ಟ್‌ ಫೋನ್‌, ಲ್ಯಾಪ್‌ ಟ್ಯಾಪ್‌ನ 
ಲಭ್ಯತೆ ಇದ್ದು ಶೇ. 53.75 % ಮಕ್ಕಳಿಗೆ ಮಾತು ಇಂಟಿರ್ದೆಟ್‌ ಸಂಪರ್ಕ ಲಭ್ಯವಿದ್ದು ಈ ಎಲ್ಲಾ ತಂತ್ರಜ್ಞಾನದ 
ಲಭ್ಯತೆ ಇಲ್ಲದ ಮಕ್ಕಳು ಆನ್‌ಲೈನ್‌ ಶಿಕ್ಷಣ ಪಡೆಯಲು ಕೈಗೊಂಡ ಕ್ರಮಗಳೇನು; 


(ಉ) ಗ್ರಾಮೀಣ ಭಾಗದ ಸಾಮಾಜಿಕವಾಗಿ/ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಆನ್‌ಲೈನ್‌ ಶಿಕ್ಷಣ 
ಒದಗಿಸಲು ಯಾವುದೇ ಯೋಜನೆಯನ್ನು ಸರ್ಕಾರ ಈವರೆವಿಗೂ ರೂಪಿಸದಿರಲು ಕಾರಣಗಳೇನು; 


(ಊ) ಅವೈಜ್ಞಾನಿಕ ಲಾಕ್‌ ಡೌನ್‌ನಿಂದಾಗಿ ಶಾಲೆಗಳ ಮೇಲೆ ಪರೋಕತ್ತವಾಗಿ ಅವಲಂಬಿತ ಕೆಲಸಗಾರರಾದ 
ಆಯಾಗಳು, ಪಿಯೋನ್‌ಗಳು, ಡ್ರೈವರ,೪ಳು, ಹೆಲ್ಬರ,ಳು, ಕ್ಷೀನರ(ಿಗೆ ಯಾವುದೇ ಉದ್ಯೋಗವಿಲ್ಲದೆ ಅತಂತ್ರ 
ಬದುಕು ನಡೆಸುತ್ತಿದ್ದ ಇವರೆಲ್ಲರಿಗೂ ಸಹಾಯ ಮಾಡಲು ಸರ್ಕಾರದ ಬಳಿ ಯಾವ ಯೋಜನೆ ಇದೆ ? 
(ವಿವರ ನೀಡುವುದು) 


